1952 (270) 


ಶ್ರೀ ಎಂ. ನಾರಾಯಣಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
್ಥ ಧಿ ಬ 


ಗಣ ಐನ 
ಸಂಖ್ಯೆ ಎಷ್ಟು; 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ' ಸಚಿವರು 
ಉತ್ತರಿಸುವ ದಿನಾಂಕ 23.03.2021 
ಕ್ರಸಂ. ಪ್ರಶ್ನೆ ಉತ್ತರ 

ಅ | ಬೆಂಗಳೂರು ನಗರ ಮತ್ತು | ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ 
ಬೆಂಗಳೂರು ಗ್ರಾಮಾಂತರ | ಕಾರ್ಯನಿರ್ವಹಿಸುತ್ತಿರುವ ' ಕೈಗಾರಿಕೆಗಳ. ವಿವರಗಳು" ಈ 
ಜಿಲ್ಲೆಗಳಲ್ಲಿ ಕಾರ್ಯ | ಕೆಳಕಂಡಂತಿರುತ್ತವೆ: 
ನಿರ್ವಹಿಸುತ್ತಿರುವ ತ ನ | 
ಕಾರ್ಬಾನೆಗಳ ಸಂಖ್ಯೆ ಇ ನ | ಬೃಹತ್‌ | ಒಟ್ಟು 
ಎಷ್ಟು; (ವಿವರ RR ಕೈಗಾರಿ ಗಳು ೈಗಾರಿಕೆಗಳು 
ನೀಡುವುದು) ್ಯ 13 |" 368 207 

(ನಗರ). 1 ಸ 
ದ 265 27 292 
(ಗ್ರಾಮಾಂತರ) 

ಆ |ಸದರಿ ಕಾರಾನೆಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 207 ಬೃಹತ್‌ ಮತ್ತು ಮಧ್ಯಮ 
ಸ್ಥಳೀಯರಿಗೆ ಕೈಗಾರಿಕೆಗಳಿದ್ದು ಒಟ್ಟು , 4,86,123 ಜನರಿಗೆ. ಉದ್ಯೋಗ 
ಮೀಸಲಿಟ್ಟಿರುವ ನೀಡಿಕೆಯಾಗಿರುತ್ತದೆ. ಇದರಲ್ಲಿ . 3,69,453 . ಸ್ಥಳೀಯರು 
ಉದ್ಯೋಗಾವಕಾಶಗಳ ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 292 ಬೃಹತ್‌ ಮತ್ತು 


ಮಧ್ಯಮ ಕೈಗಾರಿಕೆಗಳಿದ್ದು, ಒಟ್ಟು 27,281 ಜನರಿಗೆ ಉದ್ಯೋಗ 
ನೀಡಿಕೆಯಾಗಿರುತ್ತದೆ. ಇದರಲ್ಲಿ 24,826 ಸ್ಥಳೀಯರು ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. 


53 


ಕಾರಾನೆವಾರು ಯಾವ 
ಯಾವ ಹುದ್ದೆಗಳಿವೆ ; 


ಅವುಗಳಲ್ಲಿ ಸ್ಥಳೀಯರು 
ಯಾವ ಯಾವ 
ಹುದ್ದೆಗಳಲ್ಲಿ ಕಾರ್ಯ 


ನಿರ್ವಹಿಸುತ್ತಿದ್ದಾರೆ: (ವಿವರ 
ನೀಡುವುದು) 


ಕಾರ್ಸಾನೆಗಳಲ್ಲಿ ಎ, ಬಿ, ಸಿ ಮತ್ತು ಡಿ ವರ್ಗದ ಹುದ್ದೆಗಳಿರುತ್ತವೆ. 
ಕಂಪನಿಗಳು ತನ್ನ ಉದ್ದೇಶಿತ ಚಟುವಟಿಕೆಗೆ ಅಗತ್ಯವಿರುವ ತಂತ್ರಜ್ಞಾನ 
ಹಾಗೂ ವಿದ್ಯಾರ್ಹತೆಯನ್ನಾಧರಿಸಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾರೆ. 


ಕೈಗಾರಿಕಾ ನೀತಿ 2020-25 ರನ್ವಯ ರಿಯಾಯಿತಿ ಹಾಗೂ 
ಸೌಲಭ್ಯಗಳನ್ನು ಪಡೆಯುವ ಕೈಗಾರಿಕೆಗಳು, "ಡಿ' ವರ್ಗದ ಹುದ್ದೆಗಳಲ್ಲಿ 
ಶೇ.100 ರಷ್ಟು ಸ್ಥಳೀಯರಿಗೆ ನೀಡಬೇಕಾಗಿದ್ದು, ಒಟ್ಟಾರೆಯಾಗಿ ಕನಿಷ್ಟ 
ಶೇ. 70 ರಷ್ಟು ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಬೇಕಾಗಿದೆ. 


ಸದರಿ ಕಾರ್ಬಾನೆಗಳನ್ನು 
ಪ್ರಾರಂಭಿಸಲು ಸರ್ಕಾರ 
ಅನುಮತಿ ನೀಡುವಾಗ ವಿಧಿಸಿದ 
ಷರತ್ತುಗಳೇನು: ಅವುಗಳನ್ನು 
ಕಾರಾನೆಗಳ. ಆಡಳಿತ 
ಮಂಡಳಿ ಪಾಲಿಸುತ್ತಿವೆಯೇ; 


ಇಲ್ಲದಿದ್ದಲ್ಲಿ ಈ ಕುರಿತು 
ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ 
ನೀಡುವುದು) 


ಕೈಗಾರಿಕಾ ನೀತಿ 2014-19 ಹಾಗೂ 2020-25 ರನ್ನಯ |: 
ರಿಯಾಯಿತಿ ಹಾಗೂ ಸೌಲಭ್ಯಗಳನ್ನು ಪಡೆಯುವ ಕೈಗಾರಿಕಾ 
ಘಟಕಗಳು ಡಿ” ವರ್ಗದ ಉದ್ಯೋಗಗಳಲ್ಲಿ ಶೇಕಡ 100 ರಷ್ಟು 
ಹಾಗೂ ಘಟಕದ ಒಟ್ಟಾರೆ ಉದ್ಯೋಗಗಳಲ್ಲಿ ಶೇಕಡ 70 ರಷ್ಟನ್ನು 
ಸ್ಥಳೀಯರಿಗೆ ನೀಡುವ ಷರತ್ತು ಇರುತ್ತದೆ ಹಾಗೂ ಕೆ.ಐ.ಎ.ಡಿ.ಬಿ. 
ಕೈಗಾರಿಕಾ ಪ್ರದೇಶದಲ್ಲಿ: ಜಮೀನು ಪಡೆದು ಪ್ರಾರಂಭಿಸುವ 
ಕೈಗಾರಿಕೆಗಳು, ಭೂಮಿಯನ್ನು ಕಳೆದುಕೊಂಡ . ಕುಟುಂಬದವರಿಗೆ 
ಒಂದು ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಅವರ ವಿದ್ಯಾರ್ಹತೆಗೆ 
ಅನುಗುಣವಾಗಿ ನೀಡಬೇಕಾಗಿರುತ್ತದೆ. 


ಅದರಂತೆ ಉದ್ಯೋಗಗಳನ್ನು ನೀಡಿದ ಘಟಕಗಳಿಗೆ ಮಾತ್ರ ಅರ್ಹ |. 
ರಿಯಾಯಿತಿ ಹಾಗೂ ಸೌಲಭ್ಯಗಳನ್ನು ಮಂಜೂರು 
ಮಾಡಲಾಗುತ್ತಿದೆ. 

ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿರುವ ಬೃಹತ್‌ 
ಮತ್ತು ಮಧ್ಯಮ ಕೈಗಾರಿಕೆಗಳು ಸರ್ಕಾರ ವಿಧಿಸಿರುವ ಷರತ್ತುಗಳನ್ನು 
ಪಾಲಿಸದಿರುವ ' ಪಕರಣಗಳು ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯಲ್ಲಿ ವರದಿಯಾಗಿರುವುದಿಲ್ಲ : 


ಸಿಐ 125 ಎಸ್‌ಪಿಐ 2021 


A 
(ಜಗದೀಶ್‌ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


